ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 12-03-2021 ಪ್ರಶ್ನೆ ಸಂಖ್ಯೆ: 858(929) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಬಿ.ಕೆ. ಹರಿಪ್ರಸಾದ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾಂಕ: 12-03-2021 
ಉತರಿಸುವ ಸಚಿವರು: ಕೈಮಗ್ಗ ಮತ್ತು ಜವಳಿ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿ:ವರು 


ವಿಷಯ: ನೇಕಾರರಿಗೆ ಅನುಕೂಲತೆಗಳು 


(ಅ) ಕೈಮಗ್ಗ ಅಭಿವೃದ್ಧಿ ನಿಗಮ ನೇಕಾರರಿಗೆ ಸರ್ಕಾರ ಯಾವ ರೀತಿಯಿಂದ ನೆರವಾಗುತಿದೆ; 
(ವಿವರ ಒದಗಿಸುವುದು) 


(ಆ) ನಿಗಮ ಮಾರಾಟ ಮಳಿಗೆಗಳ ಸಂಖ್ಯೆ ಎಷ್ಟು; ನಿಗಮ ಲಾಭದಲ್ಲಿ ಇದೆಯೇ ಅಥವಾ 
ನಷ್ಟದಲ್ಲಿ ಇದೆಯೇ; ನಿಗಮವನ್ನು ಆಧುನೀಕರಣಗೊಳಿಸಿ ಕೈಮಗ.ದ ಬಟ್ಟೆಗಳ 
ಮಾರುಕಟ್ಟೆಯನ್ನು ವಿಸರಿಸಲು ಕಮ ತೆಗೆದುಕೊಳ್ಳಲಾಗುವುದೇ; 


(ಇ) ಕರ್ನಾಟಿಕ ರಾಜ್ಯ ನೇಕಾರರ ಅಭಿವೃದ್ದಿ ನಿಗಮವನ್ನು ಸ್ಥಾಪಿಸಲು ಕ್ರಮ 
ತೆಗೆದುಕೊಳ್ಳಲಾಗುವುದೇ ನೇಕಾರಿಕೆಯನ್ನು ಅವಲಂಬಿಸಿರುವ ಸುಮಾರು 28 
ಒಳಪಂಗಡಗಳನ್ನು ಸೇರಿಸಿಕೊಂಡಂತೆ ನೇಕಾರ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿ ನೇಕಾರರ 
ಅಬಿವೃದ್ದಿ, ವೃತ್ತಿ ಮತ್ತು ಆರ್ಥಿಕ ಅಭಿವೃದ್ಧಿಗೆ ನಿಗಮದ ಮೂಲಕ ನೆರವು ಒದಗಿಸಲು 
ಸರ್ಕಾರ ಕ್ರಮ ತೆಗೆದುಕೊಳ್ಳಲಾಗುವುದೇ? 


